ವಿಜ್ಞಾನ ಶಿಕ್ಷಣದಲ್ತ 
ಸಾಮಾಜಕ ನ್ಯಾಯದ 
ಬೋಧನೆಯ ಅಗತ್ಯದ 
ಜೊತೆಗೆ, ಈವರೆಗೆ ವಿಜ್ಞಾನ 
ಕಲಕೆ ಹಾಗೂ ವೃತ್ತಿಗಳಂದ 
ವಂಚಿತರಾಗಿರುವ 


ಸಮುದಾಯದಿಂದ 
ಬಂದಿರುವ ವಿದ್ಯಾರ್ಥಿಗಳಗೆ 
ವಿಜ್ಞಾನದಿಂದ ಏನನ್ನು 
ಸಾಧಿಸಲು ಸಾಧ್ಯ ಎನ್ನುವ 
ವಿಚಾರವನ್ನು ಈ ಲೇಖನವು 
ಅವಲೋಕಿಸುತ್ತದೆ. 
ಸಾಮಾಜಕ ನ್ಯಾಯವನ್ನು 
ದೃಷ್ಟಿಯಲ್ಲರಿಸಿಕೊಂಡು 
ವಿಜ್ಞಾನವನ್ನು ಕಲಸಿದ 
ಪ್ರಕರಣಪೊಂದರಿಂದ 
ಉಂಟಾದ ಕಲಕೆಯನ್ನು [= 
ಲೇಖನ ಪ್ರಸ್ತುತಪಡಿಸುತ್ತದೆ. 


“ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳನ್ನು ಅವರು 
ನಿರ್ವಹಿಸಬೇಕಾಗಿರುವ ಹೊಸ ಪಾತ್ರಕ್ಷೆ 
ತಯಾರಿ ಮಾಡಬೇಕಾದ ಅಗತ್ಯವಿದೆ... 
ಮುಂದಿಸ ಪೀಳಗೆಗಳಗಾಗಿ ಕಿಯಾತೀಲವಾಗಿ 
ಸಹಯೋಗದ ಪಜಾಪಭುತ್ತದಲ 
ಭಾಗವಹಿಸುವುದರೊಂದಿಗೆ ಸಮ್ಮ ಶಾಲಾ 
ತಿಕ್ಷಣ, ಅದೇ ರೀತಿ ವಿಜ್ಞಾನ ತಿಕ್ಕ್ಷಣದ 
ಕಾಣ್ಣೆಯು ಹೆಚ್ಚು ಸಮ್ಮಿಅತವಾಗಿದೆ." 


“ಶಾಲೆ ಅಷ್ಟೇನು ಮುಖ್ಯವಲ್ಲ ಎಂದು 
ಬಹುಷಃ ನಾನು ಯೋಚಸುತಿದ್ದೆ. ಆದರೆ 
ಈ ಕಾರ್ಯಕ್ರಮದಿಂದಾಗಿ ನನ್ನಲ್ಲೇ 
ಬದಲಾವಣೆ ಮಾಡಿಕೊಂಡೆ ಮತ್ತು ನಾಸು 
ಶಾಲೆಯವಳೇ ಬಂಬ ಭಾವನೆಯನ್ನು ನನ್ನಲ 
ಮೂಡಿಸಿತು. ಶಾಲೆ ನನಗೆ ನೆರವಾಗುತ್ತದೆ 
ಎಂಬ ಆಶಯವಿಧ್ದಿದರಿಂದ ನಾನು ಶಾಲೆಗೆ 
ಹೋದೆ ಮತ್ತು ಶಾಲೆಗೂ ಇದರಿಂದ 
ಸಹಾಯವಾಲುತು.” - ಫಾತಿಮಾ, 
ಶಾಲೆಯಲಿ "ಕ್ರಿಯಾತ್ಮಕ ಸಂಶೋಧನೆ” 
ಕೈಗೊಂಡ ಹಿರ್ವ ಪ್ರಾಥಮಿಕ ಶಾಲಾ 
ವಿದ್ಯಾರ್ಥಿನಿ. 


ನಮ್ಮ ಜಗತ್ತು ಸಾಮಾಜಕವಾಗಿ. 
ರಾಜಕೀಯವಾಗಿ, ಪಾರಿಸರಿಕವಾಗಿ, 
ವೈದ್ಯಕೀಯವಾಗಿ, ಡಿಜಟಲ್‌ ಆಗಿ ಹಾಗೂ 
ಆರ್ಥಿಕವಾಗಿ ಹಲವು ಆಯಾಮಗಳಕಲ್ಪ 
ಬದಲಾಗುತ್ತಿರುವಂತಹ ಸಂದರ್ಭದಲ್ಲ 
ಸುತ್ತಮುತ್ತಲನ ಜಗತ್ತಿಗೆ ತಮ್ಮ ಕಅಕೆಯನ್ನು 
ಅನ್ಹಯ ಮಾಡುವ ಕೌಶಲ್ಯಗಳನ್ನು, 
ಜ್ಞಾನವನ್ನು ಹಾಗೂ ಅವಕಾಶವನ್ನು 


ವಿಜ್ಞಾನ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಗೆ 
ಒದಗಿಸುವುದು ಅತ್ಯ೦ತ ಮಹತ್ತರ 
ವಿಚಾರವಾಗುತ್ತಿದೆ. ಈಗಿನ ಹಾಗೂ 
ಭವಿಷ್ಯದ ಸವಾಲುಗಳನ್ನು ಆತ್ಕವಿಶ್ವಾಸದಿಂದ 
ಎದುರಿಸುವ ಸಾಧನಗಳಂದ 
ವಿದ್ಯಾರ್ಥಿಗಳನ್ನು ಸಶಕ್ತಗೊಳಸುವುದು 
ಅವರ ಉದ್ದೇಶವಾಗಿರಬೇಕು. ಆದರೂ. 
ಹೆಚ್ಚನ ಸಂದರ್ಭಗಳಲ್ಲ ಶಿಕ್ಷಕರು, ಯುವ 
ಜನತೆಯಾಗಿ ತಮ್ಮ ವಿದ್ಯಾರ್ಥಿಗಳು 
ಮಹತ್ತರವಾದುದನ್ನು ಸಾಧಿಸಲು 
ಸಮರ್ಥರಲ್ಲವೆಂದೇ ತಿಆಯುತ್ತಾರೆ. 
ಮುಖ್ಯವಾಹಿನಿಯ ವಿಜ್ಞಾನ ಕಲಕೆ ಹಾಗೂ 
ವೃತ್ತಿಯ ಆಯ್ದೆಗಳ೦ದ ವಂಚಿತರಾಗಿರುವ 
ಸಮುದಾಯಗಳ (ಉದಾ. ವಲಸಿಗ ಅಥವಾ 
ಜನಾಂಗೀಯ ಅಲ್ಲಸಂಖ್ಯಾತ ಸಮುದಾಯದ 
ವಿದ್ಯಾರ್ಥಿಗಳು ಮತ್ತು ಸಂಪನ್ಮೂಲ 
ಕೊರತೆಯುರುವ ಶಾಲೆಗಳ೦ಂದ ಹಾಗೂ 
ನೆರೆಹೊರೆಯುಂದ ಬರುವ ವಿದ್ಯಾರ್ಥಿಗಳು) 
ವಿದ್ಯಾರ್ಥಿಗಳ ವಿಚಾರದಲ್ಲ ಇದು ಹೆಚ್ಚು 
ವಾಸ್ತವದ ಸಂಗತಿಯಾಗಿದೆ. 


ಸಾಮಾಜಕ ನ್ಯಾಯದ ವಿ್ಞಾನ ಶಿಕ್ಷಣ 
ಎಂದರೇನು? 


ಸಾಮಾಜಕ ನ್ಯಾಯದೆಡೆಗೆ ಅಭಿಮುಖವಾದ 
ವಿಜ್ಞಾನ ಶಿಕ್ಷಣವು ಜಗತ್ತಿನಲ್ಲ ಸಮಸ್ತರೂ 
ಸರಿಸಮಾನರಾಗಿ ಜೀವಿಸಲು ವಿಜ್ಞಾನದ 
ಜ್ಞಾನವನ್ನು ಮತ್ತು ಕೌಶಲ್ಯಗಳನ್ನು 
ಬಳಸುವುದನ್ನು ಒಳಗೊಂಡಿದೆ. ತಮ್ಮ 
ತರಗತಿಯ ಆಚರಣಿಗಳಕೊಂದಿಗೆ ಸಾಮಾಜಕ 
ನ್ಯಾಯವನ್ನು ಸೇರಿಸುವುದು ಶಿಕ್ಷಕರಿಗೆ 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ | 87 


a 
ಲ) 

3 
ಈ 
a 
g 

© 

೮ 
@ 

ಜಿ 
Jel 
d 
2 
ಲ 
[ಸ 
5 


ಚಿತ್ರ 1. ವಿಷ್ಞಾನ ಹಾಗೂ ಸಾಮಾಜಕ ನ್ಯಾಯ — ಸಮತೋಲನೆಯನ್ನು 


ಕಂಡುಕೊಳ್ಳುವುದು! 


ಕೃಪೆ: ರೇಖಾಚಿತ್ರ ಪುಣ್ಯಾ ಮಿಶ್ರಾ, 2೦16, ಪರವಾನಗಿ: CC-BY-NC. 


ಇಂತಹ ವಿದ್ಯಾರ್ಥಿಗಳು 
ಇತರರೊಂದಿಗೆ ಸೇರಿಕೊಂಡು 
ಉತ್ತಮ ಬದಲಾವಣಿ ಮತ್ತು 
ಹೆಚ್ಚನ ನ್ಯಾಯ ಪಡೆಯಲು 
ಕಾರ್ಯತತ್ನರರಾಗಲು 
ವಿಜ್ಞಾನವನ್ನು ಒಂದು 


ಕಲತುಕೊಳ್ಳುತ್ತಾರೆ. ಇದು 
ವಿಜ್ಞಾನ ಕಲಕೆಗೂ 
ಲಾಭದಾಯಕವಾಗಬಲ್ಲದು. 
ಏಕೆಂದರೆ, ನಿರ್ದಿಷ್ಟ ಉತ್ತಮ 
ಬದಲಾವಣಿ ತರುವ 
ಸಾಮೂಹಿಕ ಬಯಕೆಯು, 
ಒಂದು ತರಗತಿಯಾಗಿ 
ವಿದ್ಯಾರ್ಥಿಗಳು ಸಂಬಂಧಪಟ 
ವಿಜ್ಞಾನ ಕಲಕೆಯ 
ಗುರಿಯನ್ನು ತಲಪುವಂತೆ 


ಈ ಗುರಿಯನ್ನು ಸಾಧಿಸುವ ಒಂದು 
ಸಾಧನವನ್ನು ನೀಡುತ್ತದೆ. ಸಾಮಾಜಕ 
ನ್ಯಾಯಕ್ಕಾಗಿ ಕೆಲಸ ಮಾಡುವ ವಿಜ್ಞಾನ 


ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳ ಸಾಮಾಜಕ. 
ರಾಜಕೀಯ ಮತ್ತು ಶೈಕ್ಷಣಿಕ ಸಬಲೀಕರಣಕ್ಕೆ 


ತಮ್ಮ ತರಗತಿಯ ಪಠ್ಯಕ್ರಮವನ್ನು 
ಒಂದು ಸಾಧನವನ್ನಾಗಿ ಬಳಸುತ್ತಾರೆ. 
ವಿದ್ಯಾರ್ಥಿಗಳು — ತಮ್ಮನ್ನು ಹಾಗೂ 
ತಮ್ಮ ಸಮುದಾಯವನ್ನು ಹತ್ತಿಕ್ಲುವಂತಹ 
ಪ್ರಸ್ತುತ ವ್ಯವಸ್ಥೆಯನ್ನು ಪ್ರಕ್ಲಿಸಲು 
ಕಆಅಯುತ್ತಾರೆ. ವಾಸ್ತವ ಜಗತ್ತು ಏನನ್ನು 
ಅಪೇಕ್ಷಿಸುತ್ತದೆಯೋ (ಈ ಅಪೇಕ್ಷೆ 
ಭವಿಷ್ಯದಲ್ಲಯೂ ಮುಂದುವೆಯುತ್ತದೆ) 
ಅದಕ್ಕೆ ಪೂರಕವಾಗಿ ವಿದ್ಯಾರ್ಥಿಗಳು 
ತಮ್ಮ ಜ್ಞಾನವನ್ನು ಬಕಸಿಕೊಂಡು 
ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವ 
ರೀತಿಯಲ್ಲ ವಿಜ್ಞಾನದ ತರಗತಿಗಳನ್ನು 
ರೂಪಿಸುವ ಮೂಲಕ ವಿಜ್ಞಾನ ಶಿಕ್ಷಕರು 
ವಿದ್ಯಾರ್ಥಿಗಳನ್ನು ಸಬಲರನ್ನಾಗಿಸುತ್ತಾರೆ. 
ತಮ್ಮ ವಿದ್ಯಾರ್ಥಿಗಳಗೆ ಅವರು 
ಸಾಮಾಜಕ-ವೈಜ್ಞಾನಿಕ ಸನ್ನಿವೇಶಗಳನ್ನು 
ಹಾಗೂ ಸವಾಲುಗಳನ್ನು - ವೈಜ್ಞಾನಿಕ 
ಜ್ಞಾನವನ್ನು ಹಾಗೂ ಆಚರಣೆಗಳನ್ನು 
ಒಳಗೊಂಡಿರುವ ವಿಚಾರಗಳನ್ನು 
-ನಿಭಾಯಸುವುದು ಹಾಗೂ ಸಂಬಂಧಿತ 
ಸಾಮಾಜಕ ಅಂಶಗಳನ್ನು ತಾರ್ಕಿಕವಾಗಿ 
ಪ್ರಶ್ನೆಮಾಡುವುದು/ಪರೀಕ್ಷಿಸುವುದು 
ಹೇಗೆಂದು ತೋರಿಸಿಕೊಡುತ್ತಾರೆ. ಅಷ್ಟೇ 
ಅಲ್ಲದೇ, ಇತರರೊಂದಿಗೆ ವಿದ್ಯಾರ್ಥಿಗಳು 
ತಮಗಾಗಿ ಹಾಗೂ ತಮ್ಮ ಜಗತ್ತಿಗಾಗಿ 
ಬದಲಾವಣೆಗಳನ್ನು ತರುವಂತೆ ಪ್ರೇರಣೆ 
ನೀಡುವ ಅವಕಾಶವನ್ನು ಅವರು 
ಕಲ್ಪಸಿಕೊಡುತ್ತಾರೆ. ಅಂತಿಮವಾಗಿ, 


ಪ್ರೇರೇಪಿಸುವ ಸಾಧ್ಯತೆಯುದೆ. 

ಆಗ, ವಿದ್ಯಾರ್ಥಿಗಳು 
ಉತ್ತಮ ಬದಲಾವಣಿಗಾಗಿ ತಾವೇ 
ಕಾರ್ಯತತ್ಸರರಾಗಲು ಹಾಗೂ/ಅಥವಾ 
ಅಧಿಕಾರಯುತ ಸ್ಥಾನದಲ್ಲರುವವರ 
ಮನಪವೊಲಅಸಲು ವಿಷಯವನ್ನು (ಕೇವಲ 
ರ್ರಹಿಸದೇ) ಮನದಟ್ಟು ಮಾಡಿಕೊಂಡು 
ಕ್ರಿಯಶೀಲಗೊಳಸಿಕೊಳ್ಳಬಹುದು. 
ಉದಾಹರಣೆಗೆ, ಪವಾಹದ ವಲಯದಲ್ಲಿ 
ಬದುಕುವ ವಿದ್ಯಾರ್ಥಿಗಳು, ಇನ್ನಷ್ಟು 
ಪ್ರಬಲವಾದ ಪ್ರವಾಹ ನಿಯಂತ್ರಣಾ 


ರಚನೆಗಳನ್ನು ಹೇಗೆ ವಿನ್ಯಾಸಗೊಆಸಬಹುದು 


ಎಂದು ಸ್ಥಅಯ ಸಮುದಾಯಕ್ಕೆ 

ಅರಿವು ಮೂಡಿಸುವ ಉದ್ದೇಶದಿಂದ 

ತಾವು ಆಯೋಜಸಿದ ಸಾರ್ವಜನಿಕ 
ಸಂವಹನಾ ಪ್ರಚಾರಕ್ಕೆ ಮಾಹಿತಿ ನೀಡುವ 
ಭೌತವಿಜ್ಞಾನ ಕಲಅಕೆಯ ಗುರಿಯೆಡೆಗೆ ಕೆಲಸ 
ಮಾಡಬಹುದು. ಠ ಉದಾಹರಣಿಯಲ್ಲ. 
ವಿದ್ಯಾರ್ಥಿಗಳು ಕಲಕೆಯನ್ನು ತಮ್ಮ 
ಕುಟುಂಬ ಹಾಗೂ ಸ್ನೇಹಿತರಿಗೆ ಮಾಹಿತಿ 
ನೀಡಿ, ಅವರನ್ನು ರಕ್ಷಿಸುವ ಒಂದು 


ಸಾಧನವೆಂದು ಗುರುತಿಸಿದಾಗ, ತತ್ಸ್ವಂಬಂಧೀ 


ಭೌತವಿಜ್ಞಾನ ವಿಷಯಗಳು (ಉದಾ. 

ಶಕ್ತಿ, ಬಲ, ವೇಗ, ತೂಕ, ಇತ್ಯಾದಿ) 
ಹೆಚ್ಚು ಪಮುಖ ಹಾಗು ಅರ್ಥಪೂರ್ಣವೂ 
ಆಗಬಲ್ಲವು. 


ಸಂಶೋಧನೆಯು ಏನು ಹೇಳುತ್ತದೆ? 


ವಿಜ್ಞಾನ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಗೆ 
ವಿಜ್ಞಾನವು ನಿಜಕ್ಸೂ ಸಂಗತವಾಗುವಂತೆ 
ಮಾಡುವುದು ಹೇಗೆ? ವಿಜ್ಞಾನದೊಂದಿಗೆ 
ಸುಶಿಕ್ಷಿತ ಹಾಗೂ ಅರ್ಥಪೂರ್ಣ ಕಾರ್ಯ 
ಕೈಗೊಳ್ಳುವ ನಾಯಕರಾಗಲು ಬೇಕಾಗುವ 


88 | ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 


ಸಾಧನವನ್ನಾಗಿ ಬಳಸುವುದನ್ನು 


ಸಾಧನಗಳನ್ನು ವಿದ್ಯಾರ್ಥಿಗಳಗೆ ಅವರು 
ಹೇಗೆ ಒದಗಿಸಬಹುದು? 


ಶೈಕ್ಷಣಿಕ ಸಂಶೋಧಕಿಯಾಗಿರುವ 
ಅಲೆಕ್ಸಾಂಡ್ರಾ ಶಿಂಡಲ್‌ ಡಿಮಿಕ್‌ 

ಹೆಚ್ಚನ ಸಾಮಾಜಕ ನ್ಯಾಯಕ್ಕಾಗಿ 
ಸಮುದಾಯದ ಕಾರ್ಯದ ಗುರಿಯ ಸುತ್ತ 
ಆಯೋಜಿಸಿದ್ದ ಒಂದು ಪ್ರೌಢಶಾಲೆಯ 
ಪರಿಸರ ವಿಜ್ಞಾನ ಬೋಧನೆಯ ಕುರಿತು 
ಅಧ್ಯಯನವೊಂದನ್ನು ಕೈಗೆತ್ತಿಕೊಂಡರು. 
ಅವರ ಅಧ್ಯಯನವು ವಿಜ್ಞಾನ 

ಶಿಕ್ಷಕರಾದ ಶ್ರೀ ಕಾರ್ಸಸನ್‌ರವರ ಮೇಲೆ 
ಕೇಂದ್ರೀಕೃತವಾಗಿತ್ತು. ಇವರು ಪ್ರೌಢಶಾಲಾ 
ಪರಿಸರ ವಿಜ್ಞಾನದ ಪಠ್ಯಕ್ರಮದೊಳಕಗೆ 
ಸಾಮಾಜಕ ನ್ಯಾಯ ಕ್ರಿಯೆಗಳನ್ನು 
ಪರಿಚಂಖಸಿದವರಾಗಿದ್ದರು. ಅವರು 
ವಿದ್ಯಾರ್ಥಿಗಳೊಂದಿಗೆ ಸ್ಥಳೀಯ ಪರಿಸರ 
ಸಮಸ್ಯೆಗಳನ್ನು ಚರ್ಚಿಸಿದರು ಹಾಗೂ 

ಈ ಸಮಸ್ಯೆಗಳನ್ನು ಉದ್ದೇಶಿಸಿ ಕೆಲಸ 
ಮಾಡಲು ಮೂರು ಪ್ರತ್ಯೇಕ ತಂಡಗಳನ್ನು 
ರಚಿಸಲು ಅನುವು ಮಾಡಿಕೊಟ್ಟರು. 

ಅವರ ವಿದ್ಯಾರ್ಥಿಗಳು ತಮ್ಮ ಸ್ಥಳೀಯ 
ಜಲಮೂಲಗಳಲ್ಲ ಮಾಲಅನ್ಯಕಾರಕಗಳ 
ಕುರಿತು ತಿಆದುಕೊಂಡರು ಹಾಗೂ 
ಪ್ರಯೋಗಶಾಲೆಯಲ್ಲ ಜಲ ರಸಾಯನ 
ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಕೆಲವು 
ಪ್ರಯೋಗಗಳನ್ನು ನಡೆಸಿದರು. ನಂತರ, 
ಅವರು ಜನರನ್ನು ಸುಪಿಕ್ಷಿತರನ್ನಾಗಿಸಲು 
ನೀರಿಗೆ ಸಂಬಂಧಿಸಿದ ವೈಜ್ಞಾನಿಕ 
ವಿಚಾರಗಳ ಕುರಿತು ಕೆಲವು ತ್ತಿಚಿತ್ರಗಳನ್ನು 
ರಚಿಸಿದರು. ಕೊನೆಯದಾಗಿ, ಅವರು 
ತಮ್ಮ ಸ್ಥಳೀಯ ಜಲಸಂಪ ಪನ್ಮೂಲ 
6 ಸಮಸ್ಯೆಗಳನ್ನು ವು 
ಗುಂಪು ಕ್ರಿಯಾ ಯೋಜನೆಯನ್ನು 
ಪೂರ್ಣಗೊಳಸಿದರು. 


ಸಾಮಾಜಕ ನ್ಯಾಯದೆಡೆಗಿನ 
ದೃಷ್ಟಿಕೋನದತ್ತ ಅವರ ಕಲಆಕೆಯು 
ವಾಅದಾಗ ವಿದ್ಯಾರ್ಥಿಗಳಗೆ ಹೆಚ್ಚಿನ ಸಶಕ್ತತೆ 
ಅನುಭವಕ್ಕೆ ಬಂದುದು ವಿದ್ಯಾರ್ಥಿಗಳು 
ಕೈಗೊಂಡ ಕೆಲಸದ ಮೇಅನ ಅವಲೋಕನ 
ಹಾಗೂ ಅವರಲ್ಲ ಕೆಲವರೊಂದಿಗಿನ 
(ತರಗತಿಯ ೭24 ವಿದ್ಯಾರ್ಥಿಗಳಲ್ಲ 

[ ವಿದ್ಯಾರ್ಥಿಗಳು) ಸಂದರ್ಶನದಲ್ಲಿ 
ಅಲೆಕ್ಲಾಂಡ್ರಾರವರ ಗಮನಕ್ಕೆ ಬಂತು. 


ಶ್ರೀ. ಕಾರ್ಸನ್‌ರವರು ಹೀಗೆಂದು 


ವಿವರಿಸುತ್ತಾರೆ: ".../ವಿದ್ಯಾರ್ಥಿಗಳು] 
ತಮ್ಮ ಮೇಲೆ ಪಛಾವ ಜೀರುವಂತಹ 
ಒಂದು ವಿಚಾರವನ್ನು ಐದಲಸುವಲ್ರ ತಾವು 
ಸಶಕರೆಂದು ಮನಗಾಣುತ್ತಿದ್ದಾರೆ ಹಾಗೂ 
ಅವರು ಆ ಬದಲಾವಣಿಯನ್ನು ತರಲು 


ಇತರರ ಮೇಲೆ ಅವಲಂಜತರಾಗಿಲ್ಲ. 
ಖಾಧಿತರಾಗುತಿರುವವರು ಅವರೇ: 
ಬದಲಾವಣೆಯನ್ನು ತರಲು 
ಪೆಯತ್ನಿಸುವವರೂ ಅವರೇ.” 


ಆದರೂ, ಶ್ರೀ. ಕಾರ್ಸನ್‌ರ ಎಲ್ಲಾ 
ವಿದ್ಯಾರ್ಥಿಗಳೂ ಶೇ ಯೋಜನೆಯು 
ಸಂಪೂರ್ಣವಾಗಿ ಯಶಸ್ವಿಯಾಗಿದೆ 
ಎಂದು ಒಪ್ಪಿಕೊಂಡಿಲ್ಲ ಎನ್ನುವುದನ್ನು 
ಗಮನಿಸಬೇಕಾಗಿದೆ. ಸಾಮಾಜಕ ನ್ಯಾಯ 
ವಿಜ್ಞಾನ ಶಿಕ್ಷಣವು ವಿದ್ಯಾರ್ಥಿಗಳನ್ನು 
ಸಾಮಾಜಕವಾಗಿ, ರಾಜಕೀಯವಾಗಿ 
ಹಾಗೂ ಶೈಕ್ಷಣಿಕವಾಗಿ ಸಶಕ್ತಗೊಆಸಬೇಕು. 
ಇವುಗಳಲ್ಲ ಒಂದು ಆಯಾಮವು 
ಇಲ್ಲದೇ ಇದ್ದಾಗ ವಿದ್ಯಾರ್ಥಿಗಳು ಅದನ್ನು 
ಗಮನಿಸಿದರು ಹಾಗೂ ವಿಜ್ಞಾನದ 
ಮೂಲಕ ಕ್ರಿಯಾಶೀಲರಾಗಿ ಯಶಸ್ಸು 
ಸಾಧಿಸುವಲ್ಲ ಅವರಿಗೆ ಅಗತ್ಯವಾಗಿ 
ಬೇಕಾದ ಬೆಂಬಲ ಸಿಗದಿದ್ದಾಗ ಅವರು 
ತಮ್ಮ ನಿರಾಸೆಯನ್ನು ಹಂಚಿಕೊಂಡರು 
ಎಂಬುದನ್ನು ಅಲೆಕ್ಸಾಂಡ್ರಾರವರ 
ಅಧ್ಯಯನವು ತೋರಿಸಿತು. ಶ್ರೀ 
ಕಾರ್ಪನ್‌ರವರು ಪರಿಸರ ವಿಜ್ಞಾನವನ್ನು 
ಬೋಧಿಸುತ್ತಿದ್ದರಾದರೂ ಸಾಮಾಜಕ 
ನ್ಯಾಯವನ್ನು ಎಲ್ಲ ವಿಧವಾದ ವಿಜ್ಞಾನದ 
ಖೋಧನೆಯಲ್ಲಯೂ ಸೇರಿಸಬಹುದು 
ಎನ್ನುವುದು ಗಮನಿಸಬೇಕಾದ ಅಂಶ. 


ಶಿಕ್ಷಕರು ಸಾಮಾಜಕ ನ್ಯಾಯದ 
ವಿಜ್ಞಾನ ಶಿಕ್ಷಕರಾಗುವುದು ಹೇಗೆ? 


ವಿಜ್ಞಾನದ ತರಗತಿಯಲ್ಲ ಸಾಮಾಜಕ 
ನ್ಯಾಯದ ಆಲೋಚನೆಗಳನ್ನು 
ಅನುಷ್ಠಾನಗೊಳಸುವಲ್ಲಯ ಯಶಸ್ಸು 
ಹಾಗೂ ವೈಫಲ್ಯಗಳ fo ಅಧ್ಯಯನದಿಂದ 
ವಾವು ಏನನ್ನು ಕಲಅಯಬಹುದು? 
ಸಾಮಾಜಕ ನ್ಯಾಯಕ್ಸಾಗಿ ವಿಜ್ಞಾನ 
ಬೋಧನೆಯನ್ನು ಯಶಸ್ವಿಯಾಗಿ 
ಮಾಡುವುದಕ್ಕೆ ಅಗತ್ಯವೆಂದೆನಿಸುವ ಮೂರು 
ಮಹತ್ವದ ಅಂಶಗಳನ್ನು ಇಲ್ಲ ನೀಡಲಾಗಿದೆ: 


ಮಾರ್ಗದರ್ಶಿ 1: ವಿದ್ಯಾರ್ಥಿ ನಾಯಕತ್ವ 
ಹಾಗೂ ಸಹಭಾಗಿತ್ವವನ್ನು ಬೆಂಬಅಸುವುದು: 
(ಸಾಮಾಜಕ ಅಂಶ) 


ವಿದ್ಯಾರ್ಥಿಗಳು ನಿರ್ದಿಷ್ಟವಾಗಿ 

ತಮ್ಮ ಆಲೋಚನೆಗಳ ಪ್ರಕಾರ 
ಕಾರ್ಯತತ್ತರರಾಗಲು ಅಭಿಮತವನ್ನು 
ವ್ಯಕ್ತಪಡಿಸಿದ ನಂತರ ಶ್ರೀ. ಕಾರ್ಸನ್‌ 
ರವರು ಮೂರು ಗುಂಪುಗಳಾಗಿ 
ವಿಭಜಸಿಕೊಳ್ಳಲು ಅವರಿಗೆ ಅವಕಾಶ 
ನೀಡಿದರು. ಆದರೆ ಗುಂಪಿನಲ್ಲಿ ಯಾವ 


ಹೆಚ್ಚಿನ ವಿಷಯ ಅರಿತುಕೊಳ್ಳಲು ಶಿಫಾರಸು ಮಾಡಿರುವ ಲೇಖನಗಳು: 


1 ಬರ್ಮಿಂಫ್ಯಾಮ್‌, ಡಿ. ಹಾಗೂ ಕ್ಯಾಲಜ್ರೀಸ್‌ ಬಾರ್ಟನ್‌, ಎ (2014) ಪುಟ್ಟಂಗ್‌ 
ಆನ್‌ ಎ ಗ್ರೀನ್‌ ಕಾರ್ನಿವಲ್‌: ಯುತ್‌ ಟೇಕಿಂಗ್‌ ಎಡುಕೇಟಿಡ್‌ ಆಕ್ಷನ್‌ ಆನ್‌ 
ಸೋಪಿಯೋಸಯಂಟಫಿಕ್‌ ಇಪ್ಯೂಸ್‌. ಜರ್ನಲ್‌ ಆಫ್‌ ರಿಸರ್ಚ್‌ ಇನ್‌ ಸಯನ್ಸ್‌ 
ಟೀಚಿಂಗ್‌, 51(3), 286-314. http://doi.org/10.1002/tea.21127 


2೨. ವಕೀಲ್‌, ಎಸ್‌. (2೦14). ಎ ಕ್ರಿಟಕಲ್‌ ಪೆಡಗೊಜ ಅಪ್ರೋಚ್‌ ಫಾರ್‌ ಎಂಗೇಜಂ೦ಗ್‌ 
ಅರ್ಬನ್‌ ಯುತ್‌ ಇನ್‌ ಮೊಬೈಲ್‌ ಆಪ್‌ ಡೆವೆಲಷ್ಕೆಂಟ್‌ ಇನ್‌ ಆನ್‌ ಆಫ್ಲರ್‌-ಸ್ಥೂಲ್‌ 
ಪ್ರೋಗ್ರಾಮ್‌. ಠಕ್ವಿಟ ಎಂಡ್‌ ಎಕ್ತಲೆನ್ಸ್‌ ಇನ್‌ ಎಡುಕೇಪನ್‌. 47(1). 31-45. http://doi. 


org/10.1080/10665684.2014.866869. 


ಕಾರ್ಯತಂತ್ರವನ್ನು ಬಳಸಬೇಕು 

ಅಥವಾ ಹೇಗೆ ಗುಂಪು ಚರ್ಚೆ ನಡೆಸಿ 
ನಿಣ೯ಯಗಳನ್ನು ಕೈಗೊಳ್ಳಬೇಕು ಎಂಬ 
ಬದ್ಧೆ ಯಾವ ಮಾರ್ಗಸೂಚಿಯನ್ನೂ 
ನೀಡಲಲ್ಲ. ಪರಿಣಾಮವಾಗಿ ಈ ರೀತಿಯ 
ಗುಂಪು ಪ್ರಕ್ರಿಯೆಯು ವೈಯಕ್ತಿಕ 
ಕಾರ್ಯವನ್ನು ಪ್ರಭಾವಿಸಿ ಅದರ ಗತಿ ಮತ್ತು 
ಕ್ಷಮತೆಯನ್ನು ಕುಗ್ಗಿಸಿತು. 


ಅನುಷ್ಠಾನಗೊಳಸುವ ಬಗೆ: ವಿಷಯದ 
ಆಧಾರದ ಮೇಲೆ ತಮ್ಮದೇ ಆದ 
ಕ್ರಿಯಾಗುಂಪನ್ನು ಆಯ್ದೆ ಮಾಡಲು 
ವಿದ್ಯಾರ್ಥಿಗಳಗೆ ಅನುವು ಮಾಡಿಕೊಡಿ. 
ಆದರೆ, ಗುಂಪಿನ ಕ್ರಿಯಾಶೀಲತೆಯನ್ನು 
ನಿಯಂತ್ರಿಸಿ ಕೆಲಸ ಮಾಡಲು ಅವರಿಗೆ 
ಸೂಕ್ತ ಸಾಧನಗಳನ್ನು ಒದಗಿಸಿ. 
ವಿದ್ಯಾರ್ಥಿಗಳು ಒಪ್ಪಿಕೊಳ್ಳುವಂತಹ 
ಸಾಮೂಹಿಕ ಸಾಮಾಜಕ ನಿಯಮಗಳ 
ಒಳಗೆ ಆರೋಗ್ಯಯುತವಾದ ತಂಡ 
ಚಟುವಟಕೆಯನ್ನು ಅಭ್ಯಾಸ ಮಾಡಲು 
ಮತ್ತು ಸಂಧಾನ ಮಾಡಿಕೊಳ್ಳಲು ಅವರಿಗೆ 


ಚಿತ್ರ ೭2. ಶಾಲಾ ಸಂದರ್ಭದಲ್ಲ ಸಹಭಾಗಿಯಾಗಿ 
ತೊಡಗಿಸಿಕೊಳ್ಳುವುದು. 


Credits: Illustration by Punya Mishra, 2016. 
License: CC-BY-NC. 


ಅವಕಾಶ ನೀಡಿ. ಗುಂಪಿನೊಳಗೆ ಹೇಗೆ 
ವರ್ತಿಸಬೇಕು ಹಾಗೂ ಸಂಘರ್ಷಗಳನ್ನು 
ಹೇಗೆ ಪರಿಹರಿಸಿಕೊಳ್ಳಬೇಕು ಎನ್ನುವುದನ್ನು 
ನಿರ್ಧರಿಸುವ ಸಾಮಾಜಕ ಒಪ್ಪಂದವನ್ನು 
ರಚಿಸಿಕೊಳ್ಳುವಂತೆ ಮಾಡಿ. ವಿದ್ಯಾರ್ಥಿಗಳಗೆ 
ಸಮಾನ ನಿರೀಕ್ಷೆಗಳನ್ನು ಮತ್ತು ತಾವೇ 
ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು 
ಸಾಧನಗಳನ್ನು ಸೃಷ್ಟಿಸಿಕೊಳ್ಳಲು 

ಸಹಾಯ ಮಾಡಿ. ಆ ಮೂಲಕ ನಿಮ್ಮ 
ವಿದ್ಯಾರ್ಥಿಗಳನ್ನು ಜೊತೆಗೂಡಿ ಕೆಲಸ 
ನಿರ್ವಹಿಸಲು ಸಮರ್ಥರನ್ನಾಗಿಸಿ. 


ಮಾರ್ಗದರ್ಶಿ 2: ಕ್ರಿಯೆಯಲ್ಲ ತೊಡಗಲು 
ವಿದ್ಯಾರ್ಥಿಗಳನ್ನು ಸಜ್ಜುಗೊಳಆಸುವುದು: 
(ರಾಜಕೀಯ ಅಂಶ) 

ವಿದ್ಯಾರ್ಥಿಗಳು ಗುಂಪುಗಳನ್ನು ರಚಿಸಿಕೊಂಡ 
ನಂತರ ಶ್ರೀ. ಕಾರ್ಸನ್‌ರು ತರಗತಿಯ 
ಮಾತುಕತೆಗಳಂದ ಹೊರಗುಳದರು. 

ದಿನದ ವೈಯಕ್ತಿಕ ಜವಾಬ್ದಾರಿಗಳ ನಿಟ್ಟನಲ್ಲ 
ಕ್ರಿಯೆಯನ್ನು ಅರ್ಥಮಾಡಿಕೊಳ್ಳುವುದರಿಂದ 
ತೊಡಗಿ ದೂರಗಾಮಿಯಾದ, ಹೆಚ್ಚು 
ಪರಿವರ್ತನೆ ತರುವಂತಹ, ಬದಲಾವಣಿಯಲ್ಪ 
ಕ್ರಿಯಾಶೀಲರಾಗಿ ಭಾಗವಹಿಸುವಿಕೆಯೆಡೆಗಿನ 
ರೂಪಾಂತರ ಹೊಂದುವಲ್ಪಿ ವಿದ್ಯಾರ್ಥಿಗಳಗೆ 
ಅಗತ್ಯವಿದ್ದ ಬೆಂಬಲದ ಕೊರತೆಯಾಲುತು. 
ಇದರ ಫಲಅತಾಂಶವಾಗಿ, ಕೆಲವು 
ವಿದ್ಯಾರ್ಥಿಗಳು ತಾವಾಗಿಯೇ 
ವಿಜ್ಞಾನದೊಂದಿಗೆ ಕಾರ್ಯತತ್ವರತೆಯ 
ಕುರಿತು ವಿಶಾಲವಾಗಿ ಅರ್ಥಮಾಡಿಕೊಂಡರು. 
ಆದರೆ, ಇನ್ನು ಕೆಲವು ವಿದ್ಯಾರ್ಥಿಗಳು 
ಅಗಾಧವಾದ ಅಥವಾ ವಿಜ್ಞಾನದೊಂದಿಗೆ 
ಸಾಮಾಜಕ ನ್ಯಾಯದ ಸಂಕೀರ್ಣವಾದ 
ಕ್ರಿಯೆಯನ್ನು ಮುಂದಕ್ಕೆ ಒಯ್ಯುವುದು 
ಹೇಗೆಂದು ಅರಿಯದೆ ಯೋಜನೆಯನ್ನು 
ಮುಕ್ತಾಯಗೊಳಸಿದರು. 


ಅನುಷ್ಠಾನಗೊಳಸುವ ಬಗೆ: ತಮಗೆ ಹಾಗೂ 
ತಮ್ಮ ಸಮುದಾಯಕ್ಕೆ ಸಂಬಂಧಿಸಿದ 
ವಿಚಾರಗಳಲ್ಲ ಬದಲಾವಣೆ ತರಲು 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ '! ಜೂನ್‌ 2೦೭2೦ | 89 


ವಿದ್ಯಾರ್ಥಿಗಳ ಪರಸ್ಪರ ಬೆರೆಯುವಿಕೆಯಲ್ಪ 
ನೀವು ಕ್ರಿಯಾಶೀಲವಾಗಿ ಭಾಗವಹಿಸಿ. 
ವೈಯಕ್ತಿಕ ಹಾಗೂ ಸಾಮೂಹಿಕ 
ಚಟುವಟಕೆಗಳ ವ್ಯತ್ಯಾಸವನ್ನು ಚರ್ಚಿಸಿ 
ಹಾಗೂ ಜನರಿಗೆ ನೋವನ್ನುಂಟುಮಾಡುವ 
ಅಥವಾ ಪರಿಸರ ವ್ಯವನ್ಥೆಗೆ 
ಹಾನಿಯನ್ನುಂಟುಮಾಡುವ ಆಡಳತ 
ವ್ಯವಸ್ಥೆಗಳನ್ನು ತಾರ್ಕಿಕವಾಗಿ ಪ್ರಪ್ನಿಸುವಲ್ಲ 
ವಿದ್ಯಾರ್ಥಿಗಳಗೆ ನೆರವಾಗಿ. ಹಲವು ಬಾರಿ 
ಸಾಮಾಜಕ ಅನ್ಯಾಯಕ್ಕೆ ಸಂಬಂಧಿಸಿದ, 
ಆದರೆ ವೈಜ್ಞಾನಿಕ ತನಿಖೆಯ ಮೂಲಕ 
ಹೆಚ್ಚು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು 
ಸಾಧ್ಯವಿರುವ "ಸಮಸ್ಯೆಯ ಮೂಲ 
ಕಾರಣ” ಪತ್ತೆಮಾಡಲು ಅವರಿಗೆ 
ನೆರವಾಗಿ. ಉದಾಹರಣಿಗೆ, ವಿಜ್ಞಾನ 
ಶಿಕ್ಷಕರು ವಿದ್ಯಾರ್ಥಿಗಳಗೆ ಈ ಪ್ರಶ್ನೆ 
ಕೇಳುವಲ್ಪಿ ಬೆಂಬಲ ನೀಡಬಹುದು: ಶಾಲಾ 
ಕಟ್ಟಡದ ಶಿಅೀಂಧ್ರ ವ್ಯಾಪಿಸಿರುವಿಕೆಯು 
ಶಿಕ್ಷಣದ ಬಜೆಟ್‌ ಪ್ರಸ್ತಾವನೆಯ 

ಮೇಅನ ರಾಜಕೀಯ ವಾಗ್ತಾದಕ್ಕೆ 

ಹೇಗೆ ಸಂಬಂಧಿಸಿದೆ? ತಳಶಾಸ್ತ್ರವನ್ನು 
(ಜೆನೆಟಕ್ಸ್‌) ಅಸ್ತಿತ್ತದಲ್ಲರುವ ಜನವರ್ಗವನ್ನು 
ಕಡೆಗಣಿಸಲು ಹೇಗೆ ಬಳಸಲಾಗಿದೆ? 


ಕಲ್ಪದ್ದಿಅನ ಇಂಧನ ಬಳಸುವುದರಿಂದ 
ಹಾಗೂ ಗಣಿಗಾರಿಕೆಯಿಂದ ಯಾರಿಗೆ 
ಲಾಭ? ಕಂಪ್ಯೂಟಂ೦ಗ್‌ ಇತಿಹಾಸಗಳಲ್ಲ 


ಕೆಂಪ್ಯೂಟರ್‌ ವಿಜ್ಞಾನಕ್ಕೆ ಮಹಿಕೆಯರ 
ಕೊಡುಗೆಯನ್ನು ಹೇಗೆ ನಿರ್ಲಕ್ಷಿಸಲಾಗಿದೆ? 


ಮಾರ್ಗದರ್ಶಿ ಇ: ಜ್ಞಾನವನ್ನು ಒಂದು 
ಸಾಧನವನ್ನಾಗಿ ಬಳಸಲು ವಿದ್ಯಾರ್ಥಿಗಳಿಗೆ 
ನೆರವಾಗುವುದು. (ಶೈಕ್ಷಣಿಕ ಅಂಶ) 
ಸಾಮಾಜಕ ನ್ಯಾಯದ ಗುರಿ ಮತ್ತು 
ವೈಜ್ಞಾನಿಕ ಜ್ಞಾನ ಮತ್ತು ಆಚರಣೆ 
ಸಾಧನವಾಗಿದ್ದಾಗ ವಿದ್ಯಾರ್ಥಿಗಳ 
ಸಬಲೀಕರಣವು ವಿಜ್ಞಾನ ಶಿಕ್ಷಣದ 
ಬೋಧನೆ ಮತ್ತು ಕಲಕೆಯೊಂದಿಗೆ 
ಮಿಆತವಾಗಬಹುದು. ವಿದ್ಯಾರ್ಥಿಗಳಲ್ಲ 
ವೈಜ್ಞಾನಿಕ ಜ್ಞಾನದೊಂದಿಗೆ ಸಬಲರಾಗಿರುವ 
ಭಾವನೆ ಬರುವಂತಾಗಲು, ಶಿಕ್ಷಕರು ತಮ್ಮ 
ಅನುಭವಗಳನ್ನು ಧಾರೆಯೆರೆಯಬೇಕು 
ಹಾಗೂ ಬೆಂಬಲವಾಗಿರುವ 
ಸಂಪನ್ಮೂಲಗಳು ಮತ್ತು ಮಾಹಿತಿಗಳನ್ನು 
ಒದಗಿಸಬೇಕು. ನಾಯಕತ್ವ ವಹಿಸುವ 
ಅವಕಾಶವನ್ನು ವಿದ್ಯಾರ್ಥಿಗಳಗೆ ನೀಡಿದರೆ 
ಸಾಲದು. ಅವರು ಬಯಸುವ ಕಾರ್ಯವನ್ನು 
ಕೈಗೊಳ್ಳುವಂತೆ ವೈಜ್ಞಾನಿಕ ಕೌಶಲ್ಯಗಳು 
ಹಾಗೂ ಜ್ಞಾನದೊಂದಿಗೆ ಶಿಕ್ಷಕರು 
ವಿದ್ಯಾರ್ಥಿಗಳನ್ನು ಸಜ್ಜುಗೊಆಸಬೇಕು. 


ಅನುಷ್ಠಾನಗೊಳಸುವ ಬಗೆ: ಈ ಮಾದರಿಯ 
ಪ್ರತಿಯೊಂದು ಅಂಶವೂ ಮಹತ್ವದ್ದಾಗಿದೆ. 


ಚಿತ್ರ 3. ಸ್ನೇಹದ ಕರೆಯನ್ನು ನೀಡುತ್ತಿರುವ ಪಾರಿವಾಳ, ಒಂದು ಶಾಂತಿಯ ಸಂಕೇತ. ವಿಜ್ಞಾನವನ್ನು ಪ್ರತಿಬಂಬಸುವ 
ಜಿಹ್ನೆಗಳ೦ದ ಚಿತ್ರಿತವಾದ ಪಾರಿವಾಳವು "ಸಾಮಾಜಕ ನ್ಯಾಯ”ದ ಕುರಿತ ವಿಕಿಪೀಡಿಯಾ ಪುಟದಲ್ಲನ ಎಲ್ಲಾ 


ಪದಗಳ ಗುಂಪಿನ ಎದುರು ಹಾರುತ್ತಿದೆ. 


ಕೃಪೆ: ಛಾಯಾಚಿತ್ರ ಹಾಗೂ ರೇಖಾಚಿತ್ರ ಪುಣ್ಯ ಮಿಶ್ರಾ, ೭2೦16, ಪರವಾನಗಿ: CC-BY-NC. 


90 ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 


ಆದರೆ, ವಿಜ್ಞಾನದ ಜ್ಞಾನದೊಂದಿಗೆ 
ಸಾಮಾಜಕ ನ್ಯಾಯ ಚಟುವಟಕೆಗಳನ್ನು 
ಬೆಂಬಅಸಲು ಶಿಕ್ಷಕರು ಈ ಮೂರನ್ನೂ 
ಉಪಯೋಗಿಸಬೇಕು. 


ವಿಜ್ಞಾನ ಕಲಕೆ ಹಾಗೂ ಆಚರಣೆಗಳು 
ಹಲವು ಮಾರ್ಗಗಳ ಮೂಲಕ ತಾವು 
ತೆಗೆದುಕೊಳ್ಳಬಯಸುವ ಕ್ರಮವನ್ನು 
ಬೆಂಬಆಸುತ್ತವೆ ಎನ್ನುವುದನ್ನು 
ಅರಿತುಕೊಳ್ಳಲು ವಿದ್ಯಾರ್ಥಿಗಳಗೆ 
ನೆರವಾಗಿ. ಅವರ ಮನಸ್ಸಿನಲ್ಲಿ ದೊಡ್ಡದಾದ 
ಗುರಿಯು ಮೂಡಲ. ನಂತರ, ಆ ದೊಡ್ಡ 
ಗುರಿಯನ್ನು ಚಿಕ್ಕಚಿಕ್ಕ, ಆದರೆ ಸುಲಭವಾಗಿ 
ತಲುಪಬಹುದಾದ ಗುರಿಗಳಾಗಿ ವಿಭಜಸಲು 
ನೆರವಾಗಿ. ಪ್ರತಿಯೊಂದು ಚಿಕ್ಕ ಗುರಿಯನ್ನು 
ತಲಪಲು ಅರಿತುಕೊಳ್ಳಬೇಕಿರುವ 
ವೈಜ್ಞಾನಿಕ ಮಾಹಿತಿ ಹಾಗೂ ಕೌಶಲ್ಯಗಳು 
ಯಾವುವು ಎಂಬುದನ್ನು ಅವರು 
ಜೊತೆಯಾಗಿ ಚರ್ಚ್ಜಿಸಲಅ. ಅವರು ಆ 

ಸಣ್ಣ ಗುರಿಗಳನ್ನು ಸಾಧಿಸುತ್ತಿರುವಂತೆ, 
ಅವರ ಈ ಹಂತ ಹಂತದ ಪ್ರಗತಿಯು 
ದೊಡ್ಡ ಬದಲಾವಣಿಯನ್ನು ತರುವಂತಹ 
ದೊಡ್ಡ ಗುರಿಯೆಡೆಗೆ ತಲಪಹುವಲ್ಲ ಹೇಗೆ 
ನೆರವಾಗುತ್ತಿದೆ ಎನ್ನುವುದನ್ನು ಪರೀಕ್ಷಿಸುತ್ತಾ 
ಅವರೊಂದಿಗೆ ಚರ್ಚೆ ನಡೆಸಿ (ಅದೇ 
ಸಮಯದಲ, ಅವರ ಜ್ಞಾನ ಭಂಡಾರ 
ಹಾಗೂ ಕೌಶಲ್ಯಗಳು ಗಾತ್ರ ಹಾಗೂ 
ಆಳದಲ್ಲ ಹೇಗೆ ವರ್ಧಿಸುತ್ತಿವೆ ಎನ್ನುವುದರ 
ಕುರಿತು ಅವರಿಗೆ ಅರಿವಾಗುವಂತೆ ಹಾಗೂ 
ಹೆಮ್ಮೆಪಡುವಂತೆ ಮಾಡಿ). 


ಪರಿಸಮಾಪ್ತಿ 


ತಮ್ಮ ವಿದ್ಯಾರ್ಥಿಗಳು ವಿಜ್ಞಾನದ 
ನೆರವಿನೊಂದಿಗೆ ಸಾಮಾಜಕ ನ್ಯಾಯಕ್ಸಾಗಿ 
ಸಾಮಾಜಕ, ರಾಜಕೀಯ ಮತ್ತು ಶೈಕ್ಷಣಿಕ 
ಬೆಳವಣಿಗೆಗಳನ್ನು ಸಂಯೋಜಸಿ 
ಕಾರ್ಯನಿರತರಾಗುವಂತೆ ಅವರಿಗೆ 
ಸಂಪನ್ಮೂಲದ ನೆರವನ್ನು ಒದಗಿಸಿ ವಿಜ್ಞಾನ 
ಶಿಕ್ಷಕರು ಬೆಂಬಅಸಬೇಕು. ಶ್ರೀ ಕಾರ್ಸನ್‌ರು 
ಮೇಅನ ಮೂರು ಅಂಶಗಳನ್ನು 
ಒಟ್ಟುಗೂಡಿಸಿ ಕ್ರಮಕ್ಕೆಗೊಳ್ಳದೇ ಇದ್ದಾಗ 
ಅವರ ವಿದ್ಯಾರ್ಥಿಗಳು ನಿರಾಶೆಗೊಳಗಾದರು. 
ಸಾಮಾಜಕ ಹಾಗೂ ರಾಜಕೀಯ 
ಮಾಹಿತಿಯುಕ್ತ ಕ್ರಮವು ಶೈಕ್ಷಣಿಕ ಜ್ಞಾನ 
ಹಾಗೂ ತರಗತಿಯ ಕಲಅಕೆಯೊಂದಿಗೆ 
ಮಿಆತಗೊಳ್ಳದೇ ಸಮರ್ಪಕವಾಗಿ 
ಬೆಂಬಅತವಾಗಿಲ್ಲ ಎಂದು ಅವರು 
ವಿವರಿಸಿದರು. ಆದರೆ, ಎಲ್ಲಾ ಮೂರು 
ಅಂಶಗಳು ಜೊತೆಯಾಗಿ ಕೆಲಸ ಮಾಡಿದಾಗ 
ಫಲತಾಂಶಗಳು ಫಲಪ್ರದವಾಗಿರುತ್ತವೆ. 


ಬೇರೊಂದು ಸಾಮಾಜಕ ನ್ಯಾಯ ವಿಜ್ಞಾನ 
ಖೋಧನಾ ಯೋಜನೆಯಲ್ಲ ತೊಡಗಿರುವ 
ಜಾನಿಸ್‌ ಎಂಬ 13 ವರ್ಷದ ಬಾಲಕಿಯ 
ಮಾತಿನಲ್ಲ ಹೇಳುವುದಾದರೆ: 


"ನಾಪು ಏನು ಮಾಡುತಿದ್ದೇವೆ ಎನ್ನುವುದು 
ಸಮಗೆ ತಿಅದಿದೆ. ಬದಲಾವಣಿಯನ್ನು 
ತರುವುದು ಹೇಗೆಂದು ನಮಗೆ ಅರಿವಿದೆ. 
ಶಕ್ಷಿಯನ್ನು ಹೇಗೆ ಉಳತಾಯ ಮಾಡುವುದು 
ಹಾಗೂ ವಿದ್ಯುತಸ್ಸು ಬಳಸಿಕೊಂಡು 
ಕೆಲಸಗಳನ್ನು ಇನ್ನಷ್ಟು ಉತ್ತಮ 

ರೀತಿಯಲ್ಲ ಹೇಗೆ ನಿರ್ವಹಿಸಬಹುದು 

ಎಂದು ಇತರರಿಗೆ ಮನದಟ್ಟು ಮಾಡಿಸುವ 


ರೀತಿ ಸಮಗೆ ತಿಆದಿದೆ. ಇದು ನಾವು 
ಪರಿಣಿತರಾಗಿರುವದನ್ನು ತೋರಿಸುತ್ತದೆ” 


ತಮ್ಮ ಮೇಲೆ ಹಾಗೂ ತಾವು ಪ್ರೀತಿಸುವ 
ಜನ ಮತ್ತು ಅವಲಂಜಸಿರುವ ಪರಿಸರದ 
ಮೇಲೆ ಪರಿಣಾಮ ಜರುವಂತಹ ನೈಜ 
ಸಮಸ್ಯೆಗಳನ್ನು ಪರಿಹರಿಸಲು ಬೇಕಾದ 
ಸಾಧನಗಳನ್ನು ಒದಗಿಸುವಂತೆ ಶಿಕ್ಷಕರು 
ವಿದ್ಯಾರ್ಥಿಗಳನ್ನು ವಿಜ್ಞಾನದ ಮೂಲಕ 
ಸಶಕ್ತಗೊಳಸಬೇಕು. ಇದು ವಿದ್ಯಾರ್ಥಿಗಳಿಗೆ 
ಸಮರ್ಥ ಕಾರ್ಯಪಡೆಯಾಗುವುದಕ್ಕೆ 
ವಿದ್ಯಾರ್ಥಿಗಳು ಸಮರ್ಥ 
ಕಾರ್ಯಪಡೆಯಾಗಿ ರೂಪುಗೊಳ್ಳುವುದಕ್ಕೆ 


ಇದು ಅನುಮತಿ ಸೂಚಿಸುವುದಕ್ಕಿಂತ 
ಹೆಚ್ಚಿನದನ್ನು ಶಿಕ್ಷಕರಿಂದ ಬೇಡುತ್ತದೆ. 
ದೊಡ್ಡ ಹಾಗೂ ಹೆಚ್ಚು ಸಂಕೀರ್ಣವಾದ 
ವಿಚಾರಗಳನ್ನು ವೈಜ್ಞಾನಿಕ, ಸಾಮಾಜಕ 
ಹಾಗೂ ರಾಜಕೀಯ ಜ್ಞಾನ ಮತ್ತು 
ಸಾಧನಗಳೊಂದಿಗೆ ಎದುರಿಸುವ 
ಹಾದಿಯಲ್ಲ ವಿದ್ಯಾರ್ಥಿಗಳು ಹಂತ 
ಹಂತವಾಗಿ ಕೆಲಸ ಮಾಡುತ್ತಾ ಒಂದೊಂದೇ 
ಹೆಜ್ಜೆಯನ್ನು ಪೂರ್ಣಗೊಳಸುತ್ತಿರುವಾಗ 
ಪ್ರತಿ ಹಂತದಲ್ಲೂ ಅವರನ್ನು 
ಬೆಂಬಅಸುವುದರ ಅಗತ್ಯವಿದೆ. 


ಸೂಚನೆ: ಲೇಖನದ ಶೀರ್ಷಿಕೆಯ ಹಿನ್ನೆಲೆಯಾಗಿ ಬಳಸಿದ ಚಿತ್ರಪಟದ ಕೃಪೆ: ಕುಡೆಫಿನ್‌-ಜಫ್ಲಿಸ್‌. ರೋಲಂಡ್‌ ಜುಂಬೆಲ್‌, ವಿಕಿಮೀಡಿಯಾ ಕಾಮನ್ಸ್‌ URL: https://c0ommons. 
wikimedia.org/wiki/File:Cudrefin-justice.jpg. License: CC-BY-SA. 


References 


1. Calabrese Barton, A., Birmingham, D., Sato, T., Tan, E., & Calabrese Barton, S. (2013). Youth As Community Science Experts in Green Energy Technology. 
After school Matters. Retrieved from http://eric.ed.gov/?id=EJ1016811. 


2. Dimick, A.S. (2012). Student empowerment in an environmental science classroom: Toward a framework for social justice science education. Science 
Education, 96(6), 990-1012. Retrieved from http://doi.org/10.1002/sce.21035. 


3. Langhout,R. D., Collins, C., & Ellison, E.R. (2014). Examining Relational Empowerment for Elementary School Students in a yPAR Program. American 
Journal of Community Psychology, 53(3-4), 369-381. Retrieved from http://doi.org/10.1007/510464-013-9617-2. 


4. Mueller, M., Tippins, D., Bryan, L. (2012). The Future of Citizen Science. Democracy & Education. 20(1), 1-12. 


5. Shin, M., Calabrese Barton, A., Greenberg, D., Nazar, C.R., Tan, E. (2015, April). “Little Kids Can Do Ginormous Works”: Youth's Engineering Design 
and Identity Work. In Division C 29.030. Equity-Focused Implementation of the Next Generation Science Standards: Exploring Models of Hope and 
Possibility. Structured poster session presented at the American Educational Research Association, Chicago, IL. 


ಡೇ ದ್ರೀನ್‌ಬರ್‌ (ಇ-ಮೇಲ್‌: green106@msu.edಟ; ವೆಬ್‌: ಲ೩y್ರrೀಗೀಲ.€ಂM) ಇವರು ಮಿಶಿಗನ್‌ ಸ್ಲೇಟ್‌ ಯೂನಿವರ್ಸಿಟಯ 
ಶೈಕ್ಷಣಿಕ ಮನಶ್ಪಾಸ್ತ ಹಾಗೂ ಶೈಕ್ಷಣಿಕ ತಂತ್ರಜ್ಞಾನದ ಡಾಕ್ಟೋರಲ್‌ ವಿದ್ಯಾರ್ಥಿ. ಇವರು, ವಿಜ್ಞಾನ ಹಾಗೂ ಇಂಜನಿಯರಿಂಗ್‌ನಲ್ಲ ಹದಿಹರೆಯ 
ಪೂರ್ವ ಮಕ್ಕಳ ಕಲಕೆ ಮತ್ತು ಅಸ್ಕಿತೆ ಅಭವೃದ್ಧಿ ಅನುಭವಗಳ ಕುರಿತು ಸಂಶೋಧನೆ ನಡೆಸುತ್ತಿದ್ದಾರೆ. ಶಾಲಾ ನಂತರದ ವಿಜ್ಞಾನ ಹಾಗೂ 


ಇಂಜನಿಯರಿಂಗ್‌ ಕಅಕೆಯ ಅವಕಾಶಗಳು ಮತ್ತು ಪ್ರೋಗ್ರಾಮಿಂಗ್‌ನ ಪ್ರಧಾನ ವಿನ್ಯಾಸಕಿಯಾಗಿ ಅವರ ಸಂಶೋಧನೆಯು ಶಾಲೆಯ 
ಹೊರಗಿನ ಪರಿಸರ ಹಾಗೂ ಸನ್ನಿವೇಶಗಳ ಮೇಲೆ ಕೇಂದ್ರೀಕೃತವಾಗಿದೆ. 


ಅನುವಾದ: ಸ್ಕಿತಾ ಪರಿಶೀಲನೆ: ಮನೋಜ್‌ ಗೋಡ್ಲೋಲೆ 


ಸಂಶೋಧನೆ ಮತ್ತು ಆಚರಣಿಗಕ ಮೇಲಅನ ಈ ಸರಣಿಯು ಡಾ. ಪುಣ್ಯ ಮಿಶ್ರಾ. (ಇಮೇಲ್‌: punya.mishra@asu.edu; ವೆಬ್‌: punyamishra.com), 
ಅಹೋಸಿಯೇಬಟ್‌ ಡೀನ್‌ ಆಫ್‌ ಸ್ಥಾಲರ್ಶಿಪ್‌ ಆ್ಯ೦ಡ್‌ ಇನವೇಶನ್‌, ದ ಮೇರಿ ಲೂ ಘುಲ್ಲನ್‌ ಟೀಚರ್ಸ್‌ ಕಾಲೇಜ್‌, ಅರಿಜೋನಾ ಸ್ಟೇಟ್‌ ಯೂನಿವರ್ಸಿಟ, 


ಹಾಗೂ ಡಾ. ಏಂಜೆಲಾ ಕ್ಯಾಲಜ್ರೀಸ್‌ ಬಾರ್ಟನ್‌ (ಇಮೇಲ್‌: acbemsu.dಟ; ವೆಬ್‌: barton.wiki.educ.msu.edu), ಪ್ರೊಫೆಸರ್‌ ಇನ್‌ ದ ಕಾಲೇಜ್‌ 
ಆಫ್‌ ಎಜುಕೇಶನ್‌, ಮಿಶಿಗನ್‌ ಸ್ಟೇಟ್‌ ಯೂನಿವರ್ಸಿಟ, ಇವರಿಂದ ಸಂಪಾದಿಸಲ್ಪಲ್ಪದೆ. 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 91 


